ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 714 


ಸದಸ್ಯರ ಹೆಸರು : ಶ್ರೀ ಘೋಟ್ಲೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ 
ಉತ್ಸರಿಸುವವರು | : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. 


ವಿಕಲಚೇತನರ ಮತ್ತು ಹಿರಿಯ ವಾಗರಿಕರ 
ಸಬಲೀಕರಣ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 25/09/2020 

3 ಪಕೆ ' \ ಉತರ 

ಸಂ. ರ್‌ | be) 

ಅ. 1 ಕಾರವಾರ ಜೆಲ್ಲೆಯೆಲ್ಲಿ ಅಂಗನವಾಡಿಗಳಿಗೆ | ಇಲ್ಲ. "ಉತಮ ಗುಣಮಟಬ್ಬದೆ ಆಹಾರ 


ಪೂರೈಸುತ್ತಿರುವ ಆಹಾರದಲ್ಲಿ ಹುಳಬಿದ್ದ ರಾಗಿ | ಪದಾರ್ಥಗಳನ್ನು ಪೂರೈಸಲಾಗುತ್ತಿದೆ. 
ಹಿಟ್ಟು ಹಾಗೂ' ಹೆಸರುಕಾಳುಗಳನ್ನು ಮಕ್ಕಳಿಗೆ - 
ಪೂರೈಸುತ್ತಿದ್ದ, ' ಇದರಿಂದ. , ಸಾರ್ವಜನಿಕರು 
ಆತಂಕ ವ್ಯಕ್ತಪಡಿಸಿದ್ದು, ಈ ರೀತಿ ತೀರಾ ಕಳಪೆ 
ಮಟ್ಟದ ಆಹಾರ ಪೂರೈಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು.) 


16. 7]8 ಸಂಬಂಧ ಅಧಕಾರಿಗಳು `ಕಕ್ಷೇಪಣೆ"ಮಾಡದೇ ಅನ್ನಯಿಸುವುದೆಲ್ಲ. 
ಇರುವ ಕುರಿತು ಸರ್ಕಾರ ತನಿಖೆ ಮಾಡುವುದೇ; R 
(ವಿವರ ನೀಡುವುದು.) 


ಇ. | ಜಿಲ್ಲೆಯಲ್ಲಿರುವ "ಅಂಗನವಾಡಿಗಳಿಗೆ ಆಹಾರವನ್ನು | ಕಾರವಾರ ಜಿಲ್ಲೆಯಲ್ಲಿರುವ ಅಂಗನವಾಡಿ 
ಪೂರೈಸುತ್ತಿರುವ ಸಂಸ್ಥೆಗಳ ಅಥವಾ ಗುತ್ತಿಗೆದಾರರ | ಕೇಂದ್ರಗಳಿಗೆ ಆಹಾರವನ್ನು ಪೂರೈಸುತ್ತಿರುವ 


ವಿವರಗಳನು, ತಾಲ್ಲೂಕುವಾರು ನೀಡುವುದ್ದು; ಸಂಸ್ಥೆಗಳ ವವರ ಈ ಕೆಳಕಂಡತಿವೆ: 
ಲ್ಲ (=) \ ಥಿ 
ಕೈಸೆ [ತಾಲ್ಲೂಕಿನ' ಸಂಸ್ಥೆ ಹೆಸರು 
ಹೆಸರು 

1 ಅಂಕೋಲಾ ಎಂ೦.ಎಸ್‌.ಪಿ.ಟೆಸಿ 
2 ಕುಮಟಾ ಕುಮಟಾ 
3 ಭಟ್ಕಳ § ಎಂ೦.ಎಸ್‌.ಪಿ.ಟಿ.ಸಿ 
4 ಹೊನ್ನಾವರ ಹೊನ್ನಾವರ 
5 ಕಾರವಾರ R 
೯ ಡಡ ಎಂ.ಎಸ್‌.ಪಿ.ಟೆ.ಸಿ 
7 ಹಾಕ್ನಾಪಕ ಕಾರಾ 
8 ಸಿದ್ದಾಪುರ ಎಂ.ಎಸ್‌.ಪಿ.ಟಿ.ಸಿ 
9 ಶಿರಸಿ ಶಿರಸಿ 


ಈ. | ಆಹಾರವನ್ನು ಪೊರೈಸುತ್ತಿರುವ ಸಂಸ್ಥೆಗಳು ಅಧವಾ 7ನ ನಹಾರ ದರಾ ಚೆಲೆಗಳನ್ನು 
ಆಹಾ 


ಗುತಿಗೆದಾರರು ಆಹಾರ ಖರೀದಿಸುತ್ತಿರುವ ಆಹಾರ | ನಿಗದಿಪಡಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ಸಾಮಗ್ರಿಗಳ ಬೆಲೆಗೂ ಹಾಗೂ ಅಂದಿನ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಈ ಸಮಿತಿಯು 
| ಎ.ಪಿ.ಎಂ.ಸಿ. ಮಾರು ಟೆ ಬೆಲೆಗೂ - |ಆಹಾರ ಪದಾರ್ಥಗಳಿಸೆ ಬೆಲೆಗಳನ್ನು 
ವ್ಯತ್ಯಾಸವಿರುವುದು ಸರ್ಕಾರದ ಗಮನಕ್ಕೆ - [ನಿಗದಿಪಡಿಸುತಿದೆ. 3 
ಬಂದಿದೆಯೇ; ) ; ಚಿ 


ಉ.| ಹಾಗಿದ್ದಲ್ಲಿ ಮಾರುಕಟ್ಟ`ಪಕ್ಸಗರತ ಇಡಷು `ವರವಕ್ಷ 
ಕಳಪೆ ಆಹಾರ ಸಾಮಗಿಗಳನ್ನು ಖರೀದಿಸಿ 
ಪೂರೈಸು ುತ್ತಿರುವುದರ ಬಗ್ಗೆ ಸಂಬಂಧಿಸಿದ 
ತಾಲ್ಲೂಕು ಅಧಿಕಾರಿ ಯಾರ ಗಮನಕ್ಕೆ ತರದೇ ' | ಅನ್ವಯಿಸುವುದಿಲ್ಲ. 


ಇರುವುದರಿಂದ ಅವರ ಮೇಲೆ ಸರ್ಕಾರ ಕೈಗೊಂಡ 


ಕ್ರಮಗಳೇನು? (ಮಾಹಿತಿ ನೀಡುವುದು) 


(EE 
(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ) 
. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ: ಹಿರಿಯ ನಾಗರೀಕರ ಸೆಬಲೀಕರೆಣ ಸಚಿವರು. 


ಸಂಖ್ಯೆ :ಮಮಇ 184 ಐಸಿಡಿ 2020. ' 


